ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ಮನೆಕಟ್ಟಿಲು ಬಿ.ಎಂ.ಐ.ಸಿ. ಅನುಮತಿ ಕುರಿತು 
ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಲೇತು :- 


969(1122) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಮಂಡ್ಯ ಜಿಲ್ಲೆಯ ಮದ್ದೂರು ಪುರ ಸಭೆಯನ್ನು ಯಾವಾಗ ಸ್ಥಾಪಿಸಲಾಯಿತು; ಇದರ ಕ್ಲೇತ್ರ ಎಷ್ಟು; 
ಹಾಲಿ ಇರುವ ಜನಸಂಖ್ಯೆ ಎಷ್ಟು; ವಾರ್ಡುಗಳು ಯಾವುವು; (ವಿವರವಾದ ಮಾಹಿತಿ ನೀಡುವುದು) 


(ಆ) ಸದರಿ ಪುರಸಭೆಯು ಬಿ.ಎಂ.ಐ.ಸಿ (ನೈಸ್‌ ಸಂಸ್ಥೆ ವ್ಯಾಪ್ತಿಗೆ ಬರುತ್ತದೆಯೆ; (ವಿವರವಾದ ಮಾಹಿತಿ 
ನೀಡುವುದು) 


(ಇ) ಮದ್ದೂರು ಪುರಸಭಾ ವ್ಯಾಪ್ಲಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಹಾಗೂ ಮನೆ ನಿರ್ಮಿಸಲು 
ಬಿ.ಎಂ.ಐ.ಸಿ ಯಿಂದ ಎನ್‌.ಓ.ಸಿ ಕೇಳುತ್ತಿರುವುದು ನಿಜವೇ; ಹಾಗಿದ್ದಲ್ಲಿ ಇದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಈ) ಸದರಿ ಬಿ.ಎಂ.ಟಿ.ಸಿ. ರಸ್ತೆಯು ನಗರ ಸಂಸ್ಥೆಗಳಾದ ಚನ್ನಪಟ್ಟಿಣ ಹಾಗೂ ಇತರೆ ಸಂಸ್ಥೆಗಳ ಮೂಲಕ 
ಹಾದು ಹೋಗಿದ್ದರೂ ಕೇವಲ ಮದ್ದೂರು ಪುರಸಭೆ ವ್ಯಾಪ್ತಿಯಲ್ಲಿ ಮಾತ್ರ ಎನ್‌.ಓ.ಸಿ. ಕೇಳುತ್ತಿರುವುದು 
ಅನವ್ಯಾಯವಮಲ್ಲಖಮೇ; 


(ಉ) ಇದರಿಂದ ಕಳೆದ ಹತ್ತಾರು ವರ್ಷಗಳಿಂದ ಮದ್ದೂರು ಪುರಸಭಾ ವ್ಯಾಪ್ಲಿಯಲ್ಲಿ ಮನೆ ಕಟ್ಟಲಾಗದೇ 
ಸಾರ್ವಜನಿಕರು ಸಂಕಷ್ಠ ಪರಿಸ್ಥಿತಿಯಲ್ಲಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಸರ್ಕಾರವು ಯಾವ ಕಾಲಮಿತಿಯೊಳಗೆ ಇದಕ್ಕೆ ಪರಿಹಾರವನ್ನು ನೀಡಲಿದೆ? 


